ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1169 


ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕೇತು) 
07/03/2022 


ಪುವಾಸೋದ್ಯಮ, ಜೀವಿಶಾಸ್ತ್ರ ಮತ್ತು 
ಪರಿಸರ ಸಚಿವರು 


KKK 


ಸಂ. 


ಪ್ರಶ್ನೆ 


ಉತ್ತರ 


ಅ) 


ಪ್ರವಾಸೋದ್ಯಮ ಇಲಾಖೆಯಿಂದ 
ಸಾರ್ವಜನಿಕರು ' ಮತ್ತು 
ಪ್ರವಾಸಿಗಳಿಗೆ ಅನುಕೂಲವಾಗಲು 
ರೂಪಿಸಿರುವ ಯೋಜನೆಗಳೇನು: ಈ 
ಯೋಜನೆಗಳ ಮಾನದಂಡಗಳೇನು: 
(ಪೂರ್ಣ ವಿವರ ನೀಡುವುದು) 


ಪ್ರವಾಸೋದ್ಯಮ ಇಲಾಖೆಯಿಂದ ಗುರುತಿಸಿರುವ ಪ್ರವಾಸಿ ತಾಣಗಳಲ್ಲಿ 
ಹಾಗೂ ಇತರೆ ಪ್ರವಾಸಿ ತಾಣಗಳಲ್ಲಿ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ 
ಸಮಿತಿ ಮತ್ತು ಜನಪ್ರತಿನಿಧಿಗಳ ಶಿಫಾರಸ್ಸಿನಂತೆ ನೀಡುವ 
ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ಅನುದಾನದ ಲಭ್ಯತೆಗೆ ಅನುಗುಣವಾಗಿ, 
ಪ್ರವಾಸಿಗರ ಅನುಕೂಲಕ್ಕಾಗಿ ಯಾತ್ರಿನಿವಾಸ, ಡಾರ್ಮಿಟರಿ, ಶುದ್ಧ 
ಕುಡಿಯುವ ನೀರಿನ ಸೌಲಭ್ಯ (ಆರ್‌.ಓ. ಪ್ಲಾಂಟ್‌, ಶೌಚಾಲಯ ಮತ್ತು 
ಸ್ನಾನ ಗೃಹ, ಪಾರ್ಕಿಂಗ್‌ ಸೌಲಭ್ಯ, ಪ್ರವಾಸಿ ಸೂಚನಾ ಫಲಕಗಳು, 
ಆಸನಗಳ ವ್ಯವಸ್ಥೆ, ಮೆಟ್ಟಿಲುಗಳ ನಿರ್ಮಾಣ, ರೈಲಿಂಗ್ಸ್‌ ಪರಗೋಲ, 
ಪಾತ್‌ವೇ ನಿರ್ಮಾಣ ಮತ್ತು ಅಂತಿಮ ಹಂತದ ಕೂಡು ರಸ್ತೆ ಅಬಿವೃದ್ಧಿ 
ಕಾಮಗಾರಿಗಳನ್ನು ಪ್ರವಾಸೋದ್ಯಮ ಇಲಾಖೆಯಿಂದ 
ಕೈಗೊಳ್ಳಲಾಗುತ್ತದೆ. 


ಪ್ರವಾಸೋದ್ಯಮ ನೀತಿ 2020-2026 ರಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ 
ಈ ಕೆಳಕಂಡ 26 ಪ್ರವಾಸಿ ಉತ್ಪನ್ನಗಳನ್ನು ಗುರುತಿಸಿದ್ದು, ಸದರಿ 
ಉತ್ಪನ್ನಗಳನ್ನು ಅನುಷ್ಠಾನಗೊಳಿಸಲು ಮುಂದೆ ಬರುವ ಅರ್ಹ 
ಹೂಡಿಕದಾರರಿಗೆ ನೀತಿ ಹಾಗೂ ಮಾರ್ಗಸೂಚಿಗಳಲ್ಲಿನ 
ವಿಯಮಗಳನ್ನಯ ಸಹಾಯಧನ, ರಿಯಾಯಿತಿ ಮತ್ತು 
ಪ್ರೋತ್ಸಾಹಕಗಳನ್ನು ನೀಡಲು ಅವಕಾಶ ಕಲ್ಪಿಸಲಾಗಿದೆ. 


ಗುರುತಿಸಿರುವಉತ್ಸನ್ನಗಳು 


1_| ಸಾಹಸ ಪ್ರವಾಸೋದ್ಯಮ ಯೋಜನೆ 

2 _| ಕೃಷಿ ಪ್ರವಾಸೋದ್ಯಮ ಯೋಜನೆ 

3 | ಅಮ್ಯೂಸ್‌ಮೆಂಟ್‌ ಪಾರ್ಕ್‌ 

4 | ಕಾರವಾನ್‌ ಪಾರ್ಕ್‌ ಯೋಜನೆ 

5 | ಕಾರವಾನ್‌ ಪ್ರವಾಸೋದ್ಯಮ ಯೋಜನೆ 
6 

7 

8 


ಕನೈನ್ನನ್‌ ಸೆಂಟರ್‌ 

ಸಾಂಸ್ಕೃತಿಕ ಪ್ರವಾಸೋದ್ಯಮ ಯೋಜನೆ 
ಸಾಂಸ್ಕೃತಿಕ ಗ್ರಾಮ 

9 | ಪರಿಸರ ಪ್ರವಾಸೋದ್ಯಮ ಯೋಜನೆ 

10 | ಹೆರಿಟೇಜ್‌ ಹೋಟಲ್‌ 

11 .| ಪಾರಂಪರಿಕ ಪ್ರವಾಸೋದ್ಯಮ ಯೋಜನೆ 
12 [| ಹೆರಿಟೇಜ್‌ ವಾಕ್‌ 

13 [ಹೋಂಸ್ಟೇ . 

14 | ಹೋಟೆಲ್‌ ಯೋಜನೆ - ಬಜಿಟ್‌ 

15: | ಹೋಟೆಲ್‌ ಯೋಜನೆ - ಪ್ರೀಮಿಯಂ 

16 | ಹೌಸ್‌ ಬೋಟ್‌ 

17 | ಮ್ಯೂಸಿಯಂ ಮತ್ತು ಗ್ಯಾಲರಿಗಳು 

18 [| ರೋಪ್‌ ವೇ 


ಖು 2 ಗ 


EE SN] 
ಸುರಕ್ಷತೆ ಮತ್ತು ನೈರ್ಮಲ್ಯ ಪ್ರವಾಸೋದ್ಯಮ 

19 

ಯೋಜನೆ 

20 | ಧ್ವಬಿಮತ್ತು ಬೆಳಕಿನ ಪ್ರದರ್ಶನ 

21 "| ಟೆಂಟೆಡ್‌ ಹೌಸ್‌ 

22 | ಥೀಮ್‌ ಪಾರ್ಕ್‌. < 

23 1 ಪ್ರವಾಸಿ ವ್ಯಾಖ್ಯಾನ ಕೇಂದ್ರ 

24 | ಪ್ರವಾಸಿ ಲಕ್ಸುರಿ ಕೋಚ್‌ 

25 | ಸ್ಕಾಸ್ಮ್ಯ ಕೇಂದ್ರ 

26 | ರಸ್ತೆ ಬದಿ ಸೌಲಭ್ಯಗಳು 


P| 


ಆ) 


ಪ್ರವಾಸೋದ್ಯಮ ಇಲಾಖೆಯಿಂದ 
ರೂಪಿಸಿರುವ ಈ ಯೋಜನೆಗಳಿಗಾಗಿ 
ಕಳೆದ 3 ವರ್ಷಗಳಲ್ಲಿ ಬೆಂಗಳೂರು 
ಗ್ರಾಮಾಂತರ ಮತ್ತು ರಾಮನಗರ 
ಜಿಲ್ಲೆಗೆ ಬಿಡುಗಡೆ ಮಾಡಿರುವ 
ಅನುದಾನವೆಷ್ಟು; ಖರ್ಚಾದ 
ಅನುದಾನವೆಷ್ಟು; ' ಯಾವ 
ಯೋಜನೆಗೆ ಎಷ್ಟು ' ಅನುದಾನ 
ಖರ್ಚಾಗಿದೆ; (ತಾಲ್ಲೂಕುವಾರು 
ಮಾಹಿತಿ ನೀಡುವುದು. 


ಪ್ರವಾಸೋದ್ಯಮ ಇಲಾಖೆಯಿಂದ ಬೆಂಗಳೂರು ಗ್ರಾಮಾಂತರ ಮತ್ತು 
ರಾಮನಗರ ಜಿಲ್ಲೆಗಳಿಗೆ ಕಳೆದ 3 ವರ್ಷಗಳಲ್ಲಿ ಮಂಜೂರಾದ 
ಕಾಮಗಾರಿಗಳಿಗೆ ಬಿಡುಗಡೆ ಮಾಡಿರುವ ಹಾಗೂ ಖರ್ಚು ಮಾಡಿರುವ 
ಅನುದಾನದ ತಾಲೂಕುವಾರು ವಿವರವನ್ನು ಅನುಬಂಧ-1ರಲ್ಲಿ 
ಒದಗಿಸಿದೆ. 


=) 


ಬೆಂಗಳೂರು ಗ್ರಾಮಾಂತರ . ಮತ್ತು 
ರಾಮನಗರ ಜಿಲ್ಲೆಯಲ್ಲಿರುವ ಯಾವ 
ಯಾವ ಸ್ಮಳಗಳನ್ನು ಶಪವಾಸಿ 
ಸ್ನಳಗಳೆ೦ದು ಸರ್ಕಾರವು ಗುರುತಿಸಿದೆ: 
ಸದರಿ ಪ್ರವಾಸಿ. ಸ್ಥಳಗಳಿಂದ ಕಳೆದ 3 
ವರ್ಷಗಳಲ್ಲಿ ಸರ್ಕಾರದ ಬೊಕ್ಕಸಕ್ಕೆ 
ಬಂದಿರುವ 
(ಪ್ರವಾಸಿ ಸ್ಥಳಗಳ ಅಭಿವೃದ್ಧಿಗಾಗಿ 
ಸರ್ಕಾರವು ಮಾಡಿರುವ ಖರ್ಚಿನ 
ವಿವರಗಳನ್ನು ನೀಡುವುದು) 


[y 


ಆದಾಯವೆಷ್ಟು? 


ಪುವಾಸೋದ್ಯಮ ಇಲಾಖೆಯಿಂದ ಬೆಂಗಳೂರು ಗ್ರಾಮಾಂತರ ಮತ್ತು 
ರಾಮನಗರ ಜಿಲ್ಲೆಗಳಲ್ಲಿ ಗುರುತಿಸಿರುವ ಪ್ರವಾಸಿ ತಾಣಗಳ ವಿವರವನ್ನು 
ಅನುಬಂಧ-2ರಲ್ಲಿ ಒದಗಿಸಿದೆ. 


ಪ್ರವಾಸೋದ್ಯಮದಿಂದಾಗಿ ಸರ್ಕಾರಕ್ಕೆ ನೇರವಾದ ಆದಾಯ 
ಬರುವುದಿಲ್ಲ. ಬದಲಾಗಿ, ಪ್ರವಾಸೋದ್ಯಮದಿಂದ ಹೋಟೆಲ್‌, 
ವಸತಿಗೃಹ, ಸಾರಿಗೆ ಮುಂತಾದವುಗಳ ವ್ಯವಹಾರವು 


ವೃದ್ದಿಯಾಗುವುದರಿಂದ, ಅವುಗಳಿಂದ ಪರೋಕ್ಷವಾಗಿ ತೆರಿಗೆ ಸಂಗ್ರಹದ 
ಮೂಲಕ ಸರ್ಕಾರಕ್ಕೆ ಆದಾಯವು ಬರುತ್ತದೆ. 


ಬೆಂಗಳೂರು ಗ್ರಮಾಂತರ ಮತ್ತು ರಾಮನಗರ ಜಿಲ್ಲೆಗಳ ಪ್ರವಾಸಿ ಸ್ಥಳಗಳ 
ಅಬಿವೃದ್ಧಿಗಾಗಿ ಸರ್ಕಾರವು ಕಳೆದ 3 ವರ್ಷಗಳಲ್ಲಿ ಕೈಗೆತಿಕೊಂಡಿರುವ 
ಕಾಮಗಾರಿಗಳಿಗೆ ಬಿಡುಗಡೆ 1 ಖರ್ಚು ಮಾಡಿರುವ : ಅನುದಾನದ 
ವಿವರಗಳನ್ನು ಅನುಬಂಧ-1ರಲ್ಲಿಒದಗಿಸಲಾಗಿದೆ.' 


ಸ೦ಖ್ಯೆ: ಟಿಟಆರ್‌ 81 ಟಿಡಿವಿ2022 


(ಆನ ಸಿಲಿಗ್‌) 
ಪ್ರವಾಸೋದ್ಯಮ, ಜೀವಿಶಾಸ್ತೆ 
ಮತ್ತು ಪರಿಸರ ಸಚಿವರು 


ಮಾನ್ಯ ವಿಧಾನ ಪರಿಷತ್ತು ಸದಸ್ಯ ರಾದ ಮಾನ್ಯ ನನೆ ಪರಿಷತ್ತ್‌ ಸದಸ್ಯರಾದ ಶ್ರಿ ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ 
ಕ್ಷೇತ್ರ) "ಅವರ ಚುಕ್ಕೆ "ರಹಿತ ಪ್ರಶ್ನೆ ಸಂಖ್ಯೆ 169 ಕ್ಕೆ ಪಿನುಟರದ 1 j 


ಪ್ರವಾಸೋದ್ಯಮ ಇಲಾಖೆಯಿಂದ ಬೆಂಗಳೂರು ಗ್ರಾ ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಗಳಿಗೆ ಕಳೆದ 3 ವರ್ಷಗಳಲ್ಲಿ 


[3] 
) 
ಮಂಜೂರಾದ ಕಾಮಗಾರಿಗಳಿಗೆ ಬಿಡುಗಡೆ ಮಾಡಿರುವ ಹಾಗೂ ಖರ್ಚು ಮಾಡಿರುವ ಅನುದಾನದ ತಾಲ್ಲೂಕುವಾರ' 
ವಿವರ 
(ರೂ.ಬಕ್ಷಗಳಲ್ಲ) 
NE ಬಡುಗಡೆ ಮಾಡಿರುವ / ಬರ್ಚುಮಾಡಿರುವ 
ಕ್ರ. ಅಂದಾಜು 
3 ಕಾಮಗಾರಿಯ ಹೆಸರು ವರ್ಷ/ ನತ ಅನುದಾನ ಬಾಕಿ 
ಯೋಜನೆ iy 20-9 | 208-20 | 2020-2 | 2021-22 
1 2 3 4 s 6 7 8 9 


ಬೆಂಗಳೂರು: ಗ್ರಾಮಾಂತರ:ಜಿಲ್ಲೆ : 


ನೆಲಮಂಗಲ ತಾಲ್ಲೂಕು. 


ನೆಲಮಂಗಲ ತಾಲ್ಲೂಕಿನ ಶಿವಗಂಗೆ 


ಚೆಟ್ಟಿದಲ್ಲಿ ಮೆಟ್ಟಿಲು, ರೈಲಿಂಗ್ಸ್‌ ಸತ 
) ಈ ಬಂಡವಾಳ 100.00 | 5000 | 000 | 2500 {250 | 0.00 


ಹಾಗೂ ಮುಂತಾದ ಪ್ರವಾಸಿ 


ವೆಚ್ಚಗಳು 
ಸೌಲಭ್ಯಗಳ ಅಭಿವೃದ್ಧಿ ಕಾಮಗಾರಿ. 
2 
ನೆಲಮಂಗಲ ತಾಲ್ಲೂಕಿನ ಹನುಮನ 
ಪಾಳ್ಯಳ್ಳಿ ಕಾಡೇಳರೆನಹಳ್ಳಿ ಮಾರಮ್ಮ | ಸೌ 
2 ¥ ಬಂಡವಾಳ 25.00 15.00 0.00 0.00 0.00 10.00 
ದೇವಸ್ಥಾನದ ಹತ್ತಿರ ಮೂಲಭೂತ RS 
ಸೌಕರ್ಯ ಅಭಿವೃದ್ಧಿ. A 
ದೇವನಹಳ್ಳ ತಾಬ್ಲೂಶು' 
1 
ಬೆಂಗಳೂರು ಗ್ರಾಮಾಂತರ ಇಲ್ಲಿ, 
ಕುಂದಾಣ ಹೋಬಳಿ, ಕೊಯಿರಾ Fla 
3 ಬಂಡವಾಳ 50.00 20.00 0.00 0.00 20.00 10.00 
ಗ್ರಾಮದ ವಸತಿ ಸಮುಚ್ಛಯ Fa ್ಸ 
ನಿರ್ಮಾಣ ಕಾಮಗಾರಿ ಹ 
ದೇವನಜಹಳಿ ತಾಲ್ಲೂಕು, ಶೀ ಘಾಟಿ 
ಇ k 3 
ಸುಬ್ರಹ್ಮಣ್ಯ ದೇವಸ್ಥಾನದ AE $ 
5 Fe 2, ಬಂಡವಾಳ 200.00 0.00 0.00 66.00 0.00 134.00 
ಮೂಲಭೂತ ಸೌಕರ್ಯ ಅಭಿವೃದ್ಧಿ SE 
ಕಾಮಗಾರಿ ಸ 
ದೇವನಹಳ್ಳಿಯ ಶ್ರೀ ಸಿದ್ಧಾಚಲಂ R 
ಸೂಲಭದಧಾಮ ಜೈನ್‌ 2019-20 
6 bd ವಃ 6 ಬಂಡವಾಳ 100.00 > 25.00 0.00 75.00 0.00 0.೦೦ 
ದೇವಸ್ಥಾನದ ರಸ್ತೆ ಅಭಿವೃದ್ಧಿ ವೆಚ್ಚಗಳು 


ಉದ್ಯಾನವನ ಅಬಿವೃದ್ಧಿ ಕಾಮಗಾರಿ. 
$ 


ಬೆಂಗಳೂರು: ಗ್ರಾಮಾಂತರ: ಜಲ್ಲೆ'ಹಟ್ಟು.ಮೊತ್ತ 475.00 | 10.00 | 0.00 | 166.00 | 45.00 1540 


ಮಾಗಡಿ ತಾಲ್ಲೂಕು, 
ಕುದೂರುಯಹೋಬಳಿ 
ಮಾದಿಗೊಂಡನಳರಳ್ಳಿ ಗುಡ್ಡದ 
2018-19 
7 [ರಂಗನಾಥಸ್ವಾಮಿ ದೇವಸ್ಥಾ ನದ ಬಂಡವಾಳ 50.00 25.00 | 150 | 1250 0.00 | 0.00 
ಮೆಟ್ಟಿಲುಗಳ ನಿಮಿರ೯ಟ ಆಮಗಾರಿ ಪೆಚ್ಚೆಗೆಳು $ 


(ಮಾಗಡಿ ತಾಲ್ಲೂಕಿನ ಪ್ರವಾಸಿ ತಾಣಗಳಗೆ ಭೇಟ 
ನೀಡುವ ಇಮಪ್ರವಾಸಿಗದ ಅನುಕೂಲಕ್ಕಾಗಿ 
'ಮೂಲಸೌಲಭ್ಯಗಳ ಅಭಿವೃದ್ಧಿ ಬದಲ ಕಾಮಗಾರಿ) 


Pagel’ 


(ರೂ.ಲಕ್ಷಗಚಲ್ಪ) 


1 ಅಡುಗಡೆ ಮಾಹಿರುವ 7 ಇರ್ಚಮಾಡಿರುವ 
g | ] ಮಂಜೂರಾದ | ಒದಾಜು ’ 
ಕಾಮಗಾರಿಯ ಹೆಸರು ವರ್ಷ/ Re ಅನುದಾನ ಬಾಕಿ 
ಯೋಜನೆ il 208-9 | 20-20 | zoco-2 | 202-22 
2 kc 4 [2] 6 7 8 9 
ಮಾಗಡಿ ತಾಲ್ಲೂಕು, ಕುದೂರು 
ಹೋಬಳಿ, ಸುಗ್ಗನಹಳ್ಳಿ ಗ್ರಾಮ 
[3 ¥ [3 
ಲಕ್ಸ್ಮೀ ಸಜಾ ವು 2018-19 3 
pl 
ದೇವಸ್ಥಾನದ ಸುತ್ತಲೂ ಸಿಸಿ ರಸ್ತೆ | ಡವಾಳ 175.00 | 5000 | 8125 | 3000 | 1375 | 0.00 
ಹಾಗೂ ಅಭಿವೃದ್ಧಿ ಕಾಮಗಾರಿ ವೆಚ್ಚಗಳು 
(ಮಾಗಡಿ ತಾಲ್ಲೂಕು, ಶ್ರೀ ನರಸಿಂಹಸ್ವಾಮಿ 
ದೇವಸ್ಥಾನದ ಹತ್ತಿರ ಮೂಲಭೂತ ಸೌಕರ್ಯಗಳ 
ಅಭವೃದ್ಧಿ ಬದಲ ಕಾಮಗಾರಿ) 
ಮಾಗಡಿ ಪಟ್ಟಿಣದಲ್ಲಿರುವ ಶ್ರೀ 
ರಂಗನಾಥಸ್ವಾಮಿ ದೇವಸ್ಥಾನಕ್ಕೆ 
ಸಂಪರ್ಕ ರಸ್ತೆ ಹಾಗೂ 
ಮೂಲಭೂತಸೌಲಭ್ಯಗಳ ಅಭಿವೃದ್ಧಿ 2018-19 
ಕಾಮಗಾರಿ (ಮಾಗಡಿ ತಾಲ್ಲೂಕಿನಲ್ಪ ಬಂಡವಾಳ 100.00 25.00 50.00 20.00 0.00 5.00 
ಸಾವನದುರ್ಗ 'ಮತ್ತು ಮಂಚನಬೆಲೆ ಹಾಗೂ ವೆಚ್ಚಗಳು 
ಮಾಗಡಿ ಪಟ್ಟಣದಲ್ಲರುವ ಕ್ರೀ ರಂಗಸಾಥಸ್ವಾಮಿ 
ದೇವಸ್ಥಾನ ಈ ತಾಣಗಳಗೆ ಸಂಪರ್ಕ" ರಸ್ತೆ 
ಹಾಗೂ ಮೂಲಭೂತ ಸೌಲಭ್ಯಗಳ ಅಭವೃದ್ಧಿ 
ಬದಟ ಕಾಮಗಾರಿ) 4 
ರಾಮನಗರ ಜೆಲ್ಲೆ ಮಾಗಡಿ 
ಅಂಲ್ಲೂಕು ಮಾಡಬಾಳ್‌ ಕಶೋಬಳಿ 2019-20 
ಕರಲಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಬಂಡವಾಳ 25.00 0.00 0.00 8.00 0.00" 17.0೦ 
ಬಸವೇಶ್ವರ" ದೇವಸ್ಥಾನದ ವೆಚ್ಚಗಳು 
ಮೂಲಸೌಕರ್ಯ. 
'ರಾಮನಗರ ಜಿಲ್ಲೆ ಮಾಗಡಿ 
ತಾಲ್ಲೂಕು ಮಾಡಬಾಳ್‌ ಹೋಬಳಿ 2019-20 
ಗವಿಪಾಗೆಮಂಗಲ ಗ್ರಾಮದಲ್ಲಿರುವ ಬಂಡಬಾಳ 25.00 0.00 0.00 8.00 0.00 17.00 
ಶ್ರೀ ಗೆವಿವೀರಭದ್ರಸ್ವಾಮಿ ಬಚ್ಚಗಳು; 
ದೇವಸ್ಥಾನದ ಮೂಲಸೌಕರ್ಯ. 
ತಾಲ್ಲೂಕಿನ ಸಾತನೂರು ಹೋಬಳಿ 2018-19 y 
ಥಿ 
ಕಾಡಕರಳ್ಳಿ ಗ್ರಾಮದಲ್ಲಿರುವ ದಂಡಿನ ಬಂಡವಾಳ 50.00 0.00 15.00 0.00 0.00 35.0೦ 
ಮಾರಮ್ಮ ದೇಪಸ್ಥಾನಕೈ ವೆಚ್ಚಗಳು; 
ಮೂಲಭೂತ ಸೌಲಬಭ್ರ, ಅಬಿವುದ್ರಿ. 
,|ರಾಮನಗರ ಜಿಲ್ಲೆಯ ಕನಕಪುರ 
ತಾಲ್ಲೂಕಿನ ದೊಡ್ಡಕಬಳ್ಳಿ ಗ್ರಾಮದ | ಸ 
53 RF fo ಕ್‌ ಬಂಡವಾಳ 10.00 0.00 0.00 3.00 0.00 7.0೦ 
ಶ್ರೀ ಕೋಲ್ಲಾಪುರದಮ್ಮ ದೇವಸ್ಥಾನದ ಪೆಚ್ಚಗಳು 
ಬಳಿ ಮೂಲಭೂತ ಸೌಕರ್ಯ. 
ಕನಕಪುರ ತಾಲ್ಲೂಕು, ದೂಂತೂರು 
ಗ್ರಾಮದ ಬೀರೇದೇವರ ಬೇವಸ್ಹಾನ 20 : 
ಯಃ ಸ * ಬಂಡವಾಳ 15.00 0.00 0.00 5.00 0.00 10.00 
ಬಳಿ ಮೂಲಭೂತ" ಸೌಕರ್ಯ ವೆಚ್ಚಗಳ 
ನಿರ್ಮಾಣ ಕಾಮಗಾರಿ. 


Page2 


aN 


ಮಾನ್ಯ ವಿಧಾನ ಪರಿಷತ್ತು ಸದಸ್ಯರಾದ ಮಾನ್ಯ ವಿಧಾನ ಪರಿಷತ್ತ ಸಡಸ್ಯರಾದ ಶ್ರೀ 


'ಕ್ಷೇತು ಅವರ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 169 ಕ್ಕ RE 2 


ಪ್ರವಾಸೋದ್ಯಮ ಇಲಾಖೆಯಿಂದ ಬೆಂಗಳೂರು ಗ್ರಾಮಾಂತ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ 
2೦೭೦-26 ರ ಕರ್ನಾಟಕ ಪ್ರವಾಸೋದ್ಯಮ ನೀತಿಯಡಿ ಗುರುತಿಸಿರುವ ಪ್ರವಾಸಿ ತಾಣಗಳ ವಿವರ 


ಸ್‌.ರವಿ (ಸ್ಥಳೀಯ ಸಂಸ್ಥೆಗಳ 


ಕ್ರ. ಗ ಪ್ರವಾಸಿ 
ಸಂ| 3 ತೂರು ಭಾಸ ತಾಲ ತಾಣಗಳ ಸಂಖ್ಯೆ 
ನೆಲಮಂಗಳ ಶಿವಗಂಗೆ 1 
| | ಬೆಂಗಳೂರು ದೊಡ್ಡ ಬಳ್ಳಾಪುರ |ಹುಲ್ಲುಕಡ್ಡಿ ಬೆಟ್ಟ, ಮಾಕಳಿದುರ್ಗ ಬೆಟ್ಟ 2 
ಗ್ರಾಮಾಂತರ [ದೇವನಹಳ್ಳಿ ದೇವನಹಳ್ಳಿ, ಟಿಪ್ಸು ಜನ್ಮಪ್ಪಳ ಮತ್ತು ಕೋಟೆ, ಕುಂದಾಣ ಬೆಟ್ಟ 3 
ಹೊಸಕೋಟೆ ಅಮ್ಮನಿಕೆರೆ (ಹೊಸಕೋಟೆ ಕೆರೆ) 1 
—r 
A ರಾಮನಗರ, ಕಣ್ಣ, ರೇವಣಸಿದ್ದೇಶ್ವರ ಬೆಟ್ಟ, ಹಂದಿಗುಂದಿ ಬೆಟ್ಟ, 5 
ಕುಟಗಲ್ಲು ತಿಮ್ಮಪ್ಪನ ಬೆಟ್ಟ, ಜಲಸಿದ್ದೇಶ್ವ ರ ಬೆಟ್ಟ, ಬಾನಂದೂರು 
ಸಾವನದುರ್ಗ, ತಿಪ್ಛಗೊಂಡನಹಳ್ಳಿ, ಕೊಟಗಲ್ಲು, ಮಾಗಡಿ, 
ಮಾಗಡಿ ಬಿಲಿಸಕಟ್ಟೆ ವನದೇವತೆ. ಯತಿರಾಜಸ್ವಾಮಿ ಬೆಟ್ಟ, ಶ್ರೀ ಲಕ್ಷ್ಮಿ i 
2 |ರಾದುನಗರ ನಾರಾಯಣಸ್ವಾಮಿ ಬೆಟ್ಟ, ಕಲ್ಯಾ ಬೆಟ್ಟ, ಮಾಗನೆ ಡಿ 
ಎತ್ತಿನಗುಲಗಂಡೆ ಗುಡ್ಡ ಪ ಜಿ ಗುಡು "ಜಲಾಶಯ. 
ಕನಕಪುರ ಮೇಕೆದಾಟು (ಸಂಗಮ), ರಾಮನಗರ ಅಚಲುಬೆಟ್ಟ, ಮೈತ್ರೇಯ p 
ಈ ಪಿರಮಿಡ್‌ ಕಣಿದೆ, ಚತುರ್ಭುಜ ರಾಮದೇವರ ಬೆಟ್ಟ 
ಚನ್ನಪಟ್ಟಣ ಚನ್ನಪಟ್ಟಣ, ದೊಡ್ಡಮಳ್ಳೂರು 2 


30: 


(ರೂ.ಲಕ್ಷಗೆಳಟ್ಟ) 


ಮ ಬಡುಗಡೆ ಮಾಡಿರುವ / ಬರ್ಚುಮಾಡಿರುವ 
ಕ್ರ. 'ಂಜೂರಾದ | ಅಂದಾಜು 
ಸೇ ಕಾಮಗಾರಿಯ ಹೆಸರು ಪರ್ಷ/ ಅನುದಾನ | ಬಾಕಿ ~ 
o ಯೋಜನೆ ಮೂ 
201-19 20೪-20 2020-2 2೦21-22 
1 2 G 4 5 6 7 8: 9 
ನಗರ "`ತಾಲ್ಮನ್ಲಿಕು 
[ರಾಮನಗರ ತಾಲ್ಲೂಕು, ಕೂಟಗಲ್‌ . 
ಹೋಬಳಿ, ' ಕೂಟಿಗಲ್‌ 2019-20 
14 [ಗ್ರಾಮದಲ್ಲಿರುವ ಶ್ರೀ ತಿಮ್ಮಪ್ಪ ಬಂಡವರಿಳ 25.00 0.00 0.00 8.00 0.00 17.00 
ಬೆಟ್ಟದ ' ದೇವಸ್ಥಾನದ ಮೆಚ್ಚೆಗಳು - 
ಮೂಲಸೌಕರ್ಯ. 
ತಲ್ಲೂಕು 
ರಾಮನಗರ ಇಲ್ಲಿ ಇನ್ನವನ್ಪಾ 
[ Kk 'ಬ 
ತಾಲ್ಲೂಕು ನಿಡಗೋಡಿ ಗ್ರಾಮದ ಶ್ರೀ 2019-20 _ 
16 ಬೋರೇಶ್ವರೆ ದೇವಸ್ಥಾನ್ಯ ವಸತಿ ಬಂಚಬನಿಳ 50.00 0.00 0.00 16.00 0.00 34.00 
ಗೃಹ ಮತ್ತು ಶೌಚಾಲಯ ಕಟ್ಟಡ ವೆಚ್ಚಗಳು ' 
ನಿರ್ಮಾಣ. 
ಚನ್ನಪಟ್ಟಣ ತಾಲ್ಲೂಕು, ಇಗ್ಗಲೂರು 
೪ n 
ಡ್ಯಾಂ ಬಳಿ ಪ್ರವಾಸಿ ತಾಣದ 2019-20 
17 Na ಡಿ ಬಂಡವಾಳ 200.00 0.00 -0.00 66.00 0.00 134.00 
ಅಭಿವೃದ್ಧಿ ಹಾಗೂ ದೋಃ ವಿಹಾರ ವೆಚ್ಚಗಳು 
ಕಾಮಗಾರಿ. 
725.00 | 100.00 | 158.75 {.i76.56 | 13.75 
1200.00 | 210.೦೦ | 158.75. | 342.50.| "5825 |g 


Page 3 


